ಕರ್ನಾಟಕ ವಿಧಾಸ ಪರಿಷತ್ತು. 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 798 (893), 
_ | ಶ್ರೀ ಎಂ.ನಾರಾಯಣಸ್ವಾಮಿ 
ನಧನ ಕನ್ನ ಸ್ಥಳೀಯ ಸಂಸ್ಥೆಗಳಿಂದ ಚುನಾಯಿತರಾದವರು) 
ಉತ್ತರಿಸುವ ದಿನಾಂಕ 20-09-2021 
ಅರಣ್ಯ, ಆಹಾರ, ನಾಗರಿಕ ಸರಬರಾಜು-ಮತ್ತು ಗ್ರಾಹಕರ 

ಉತ್ತರಿಸುವವರಿ ವ್ಯವಹಾರಗಳ ಸಚಿವರು. 

ಕ್ರಸಂ | ಪ್ರಶ್ನೆ ಉತ್ತರ 

1 ಮಂಡ್ಯ ಜಿಲ್ಲೆಯಲ್ಲಿನ ಕೆ.ಆರ್‌.ಪೇಟೆ | ಬಂದಿದೆ. ' 


ತಾಲ್ಲೂಕಿನಲ್ಲಿ ಸಾಕು ಪ್ರಾಣಿಗಳ ಮೇಲೆ 
ಚಿರತೆಗಳು ದಾಳಿ ಮಾಡುತ್ತಿದ್ದು, 
ಸುತ್ತಮುತ್ತ ಹಳ್ಳಿಗಳಲ್ಲಿನ ಕರುಗಳ 
ಕಳೇಬರಗಳು ಕಂಡುಬರುತ್ತಿದ್ದು, 
ಇದೆರಿಂದ ಜನ ಭಯದಿಂದ ಜೀವನ 
ಸಾಗಿಸುವ ಪರಿಸ್ಥಿತಿ ಎದುರಾಗಿರುವುದು 


ಸರ್ಕಾರದ ಗಮನಕ್ಕೆ ಬಂದಿದೆಯೇ; 
| ಬಂದಿದ್ದಲ್ಲಿ ಸರ್ಕಾರ ಯಾವ ಕ್ರಮ 
ಕೆ ಗೊಂಡಿದೆ; 


—ೆಕಿದ್ರ 


ಅರಣ್ಯದಂಚಿನ ಗ್ರಾಮಗಳಲ್ಲಿ ಚಿರತೆ ಹಾವಳಿಯನ್ನು ಕಡೆಗಟ್ಟಲು ಈ 
ಕೆಳತೆಂಡ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. 

1. “ಕಾಡಂಚಿನ ಗ್ರಾಮಗಳಲ್ಲಿ ಪಾಸಿಸುವ ಜನರಿಗೆ ಜನ ಸಂಪರ್ಕ 
ಸಭೆಗಳ ಮೂಲಕ ವನ್ಯಪ್ರಾಣಿಗಳ ಬಗ್ಗೆ ಚಲನ-ಪಲನಗಳ 'ಬಗ್ಗೆ 
ಅರಿವು ಮೂಡಿಸಿ ಪನ್ಯಪ್ರಾಣಿಗಳು ಕಂಡು ಬಂದ ಕೂಡಲೇ 
ಸ್ಥಳೀಯ ಅರಣ್ಯ ಇಲಾಖಾ ಅಧಿಕಾರಿಗಳ ಸೂಚನೆಗೆ ತರಲು 
ಮುಂಜಾಗ್ರತಾ ಕ್ರಮ ವಹಿಸಲಾಗುತ್ತಿದೆ. 


2 ಮಾನವ-ವನೈಪ್ರಾಣಿ ಸಂಘರ್ಷ ಉಂಟಾಗುವ ಸಂದರ್ಭಗಳಲ್ಲಿ 


ಮಾರ್ಗಸೊಚೆಗೆಳನ್ವಯ . ಕಡ್ಡಾಯವಾಗಿ ಕ್ರಮವಹಿಸಲು 
ಕ್ಷೇತ್ರಾಧಿಕಾರಿಗೆಳಿಗೆ ಸೂಚಿಸಲಾಗಿರುತ್ತದೆ. ಉದಾಹರಣೆಗೆ. 
ಮಾನವ-ಚಿರತೆ ಸಂಘರ್ಷದ ಸೆಮಯದಲ್ಲಿ ಕೈಗೊಳ್ಳಬೇಕಾದ 
ಕ್ರಮಗಳನ್ನು ನಿರ್ದಿಷ್ಟವಾಗಿ ಕೇಂದ್ರ ಸರ್ಕಾರವು ತನ್ನ 
ಮಾರ್ಗಸೊಚೆಗಳಲ್ಲಿ ಹೊರಡಿಸಿದೆ. | 
; ಮಾನವ-ಆಪಾಸ ಸ್ಥಳಗಳಲ್ಲಿ ಸುತ್ತ ಬೆಳೆದಿರುವ ಕುರುಚಲು 
ಕಾಡನ್ನು ತೆರವುಗೊಳಿಸುವ ,ಮೂಲಕ ' ಚಿರತೆಗಳು 
ಗ್ರಾಮದೊಳಗೆ ಸುಸುಳುವುದಸ್ನು ತಡೆಯಬಫುದಾಗಿದೆ. | 
2. ಮಾನವ-ಚಿರತೆ ಸಂಘರ್ಷ ಹೆಚ್ಚಾಗಿ ಕಂಡುಬರುವ 
ಪ್ರದೇಶಗಳನ್ನು ಗುರುತಿಸಿ ಸೂಕ್ತ ಸ್ಥಳಗಳಲ್ಲಿ ಕ್ಯಾಮರಾ 
ಟ್ರ್ಯಾಪ್‌ ಗಳನ್ನು ಅಳವಡಿಸಿ, ಉಪಟಳ: ನೀಡುತ್ತಿರುವ 


ಚಿರತೆಯನ್ನು ನಿರ್ದಿಷ್ಟವಾಗಿ ಗುರುತಿಸಿ ಮುಂದಿನ ಕ್ರಮ 


ಕೈಗೊಳ್ಳಲಾಗುತ್ತಿದೆ. 


--ಸಕಸರದಂದ ———ಜ್ಞಿರಡಿಸಿರುವ] 


Eo 


FCs 
pCR 


ಉತ್ತರೆ 


2 


ರಾಜ್ಯದಾದ್ಯಂತ 


ವನ್ಯಮೃಗಗಳಿಂದ 
ಸಾವನ್ನಪ್ಪಿರುವ ಜನರ ಸಂಖ್ಯೆ ಎಷ್ಟು: 
ಅವರ, ಕುಟುಂಬಗಳಿಗೆ ಸರ್ಕಾರ ಯಾವ” 
ರೀತಿ ಸಹಾಯ ಮಾಡಿದೆ ಮತ್ತು ಇಂತಹ 
ಪ್ರಕರಣಗಳು ಮತ್ತೆ ಮರುಕಳಿಸದಿರಲು 
ಸರ್ಕಾರ ` ಯಾವ ಕ್ರಮ ಕೈಗೊಂಡಿದೆ; 
(ಜಿಲ್ಲಾವಾರು ಮಾಹಿತಿ ನೀಡುವುದು) 


ದಿನಾಂಕ; 


3. ಅಲ್ಲದೇ, ಚಿರತೆ ಹಾವಳಿ ಹೆಚ್ಚಾಗಿರುವ ವಿಭಾಗಗಳಲ್ಲಿ 
ಚಿರತೆಯನ್ನು ಸೆರೆ ಹಿಡಿಯಲು ಬೇಕಾದ ಬೋನು, 
7ranquiizer Gun ಮತ್ತಿತರೆ ಉಪಕರಣಗಳನ್ನು ಅಗತ್ಯತೆ 
ಮೇರೆಗೆ ಸರಬರಾಜು ಮಾಡಲಾಗುತ್ತಿದೆ; 


ಕೆಳೆದ ೦2 'ವರ್ಜೆಗಳಲ್ಲಿ ವನ್ಯಪ್ರಾಣಿಗಳ ಡಾಳಿಯಿಂದ ಉಂಟಾದ 
ಮಾನವ-ಪ್ರಾಣ ಹಾನಿ ಪ್ರಕರಣಗಳ ಜಿಲ್ಲಾವಾರು ವಿವರ: ಮತ್ತು 
ಪಾವತಿಸಿದ ದಯಾತ್ಮಕ ಧನದ ವಿವರವನ್ನು ಅನುಬಂಧ-1 ರಲ್ಲಿ 
ಒದಗಿಸಲಾಗಿದೆ. 


ವನ್ಯಪ್ರಾಣಿಗಳ ದಾಳಿಯಿಂದ ಉಂಟಾಗುವ ಮಾನವ ಪ್ರಾಣ ಹಾನಿ 


ಪ್ರಕರಣಗಳಲ್ಲಿ. ಸರ್ಕಾರದ ಆದೇಶ ಸಂಖ್ಯೆ ಎಫ್‌ಇಇ 1 


ವಿಫ್‌ಡಬ್ಲೂಎಲ್‌ 2010: ದಿನಾಂಕ; ೦3-೦8-201ರನ್ವಯ 


ವಸ್ಯಪ್ರಾಣಿಗಳ ದಾಳಿಯಿಂದ ಮೃತೆರಾದ ವ್ಯಕ್ತಿಯ ವಾರಸುದಾರರಿಗೆ | 


ಪಾವತಿಸಲಾಗುತ್ತಿದ್ದ ರೂ 5,00,000/- ಧೆಯಾತ್ಮಕೆ ಧನವನ್ನು 
ಸರ್ಕಾರದ ಅದೇಶ ಸಂಖ್ಯೆ ಅಪಜೀ 66 ಎಫ್‌ಡೆಬ್ಬ್ಯೂ ಎಲ್‌ 209 
೦7-೦1-2020ರಲ್ಲಿ ರೊ. 7,50,900/- ಗಳಿಗೆ ಹೆಚ್ಚಿಸಿ 
ಆಡೇಶ' ಹೊರಡಿಸಲಾಗಿದೆ. 


-ಅಲ್ಲದೇಟ-ಸರ್ಕಾರಿ.- ಆದೇಶ- ಸಂಖ್ಯೆ. ಅಷಜೀ--61-ಎಫ್‌ಎಪಿ-2618- 


ದಿನಾಂಕ: 16-10-2018 ರಂತೆ ಮೃತರ ಕುಟುಂಬದ 
ವಾರಸುದಾರರಿಗೆ ಹಾಗೂ ಶಾಶ್ವತ ಅಂಗವಿಕಲತೆ ಪ್ರಕರಣಗಳಲ್ಲಿ 
ಸಂತ್ರಸ್ಥರಿಗೆ 05 ವರ್ಷಗಳವರೆಗೆ ಪ್ರತಿ ತಿಂಗಳಿಗೆ ರೂ. 2,00೦/- 


ಗಳ ಮಾಸಾಶನವನ್ನು ಸಹ ನೀಡಲಾಗುತ್ತಿದೆ. 


ವಸ್ಯಪ್ರಾಣಿಗಳು ಸಗರ / ಪಟ್ಟಣದ ವಸತಿ ಪ್ರದೇಶಗಳಿಗೆ 
ಬರುವುದನ್ನು ತಡೆಯಲು ಇಲಾಖಾ ವತಿಯಿಂದ ಈ ಕೆಳಕಂಡ 
ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ. 


1. ರಾಜ್ಯದಲ್ಲಿರುವ ವನ್ಯಜೀವಿಗಳಿಗೆ. ಸಂಪೂರ್ಣ ರಕ್ಷಣೆ 
ನೀಡುವ ಸಲುವಾಗಿ ರಾಷ್ಟ್ರೀಯ ಉದ್ಯಾನವನ, 
ಅಭಯಾರಣ್ಯ, ಹುಲಿ ಮೀಸಲು ಅರಣ್ಯ, ಸಂರಕ್ಷಿತ 
ಮೀಸಲು ಅರಣ್ಯಗಳನ್ನು ಘೋಷಿಸಲಾಗಿರುತ್ತದೆ. 


ಶಿ 


Qe 
ಚ 
[o) 


iL 
5 


ಉತ್ತರೆ 


V4 


ಅರಣ್ಯ ' ಪ್ರದೇಶದಲ್ಲಿ "ಹುಲ್ಲುಗಾವಲು ಸಂರಕ್ಷಣೆ ಹಾಗೂ 
ಅಭಿವೃದ್ಧಿಗೊಳಿಸಲು 2019-20ನೇ ಸಾಲಿನಿಂದ ಹೊಸ ಯೋಜನೆಯನ್ನು 


ಅನುಷ್ಠಾನಗೊಳಿಸಲಾಗುತ್ತಿದೆ. ಈ ಯೋಜನೆಯಡಿ. ಅರಣ್ಯ ಪ್ರದೇಶಗಳಲ್ಲಿ |" 


ದಟ್ಟವಾಗಿ ಬೆಳೆದ ಲಂಟಾನ ಮತ್ತು ಯುಪಟೋರಿಯಂ ಕಳಗಳನ್ನು ಹಂತ 


'ಹಂತವಾಗಿ ಕಿತ್ತು ಸ್ವಚ್ಛಗೊಳಿಸಿ ಆರಣ್ಯಕ್ಕೆ ಪೂರಕವಾದ ಹುಲ್ಲು 


ಬೆಳೆಯಲು ಅವಕಾಶ ಮಾಡಲಾಗಿದೆ. 


ವಸ್ಯಪ್ರಾಣಿಗಳಿಗಾಗಿ ಅರಣ್ಯ ಪ್ರದೇಶಗಳ ಒಳಗೆ ನೀರಿನ ಲಭ್ಯತೆ 
ಹೆಚ್ಚಿಸು ಲಕ್ಷಿತಾರಣ್ಯಗಳಲ್ಲಿ ಕೆರೆಗಳ ' ನಿರ್ಮಾಣ ಹಾಗೂ 
ಪುನಕ್ಸೇತನಗೊಳಿಸಿ  ' ವನ್ಯಪ್ರಾಣಿಗಳ, 
ಅಭಿವೃದ್ಧಿಗೊಳಿಸಲಾಗುತ್ತಿದೆ. ಇದರಿಂದ ಕಾಜಾನೆ ಹಾಗೂ ಇತರೆ 
ವನ್ಯಪ್ರಾಣಿಗಳ ಕಾಡಿನಿಂದ ಹೊರಗೆ'ಬಾರದಂತೆ ಪಡೆಯಲಾಗುತ್ತಿದೆ. 


ಆವಾಸಸ್ಥಾನವನ್ನು 
} [-) Ki 


. ಕಾಡಾನೆಗಳು ಅರಣ್ಯ ಪ್ರದೇಶದಿಂದ ಹೊರಗೆ ಬಾರಡೆಂತೆ ತಡೆಗಟ್ಟಲು 


ಅರಟ್ಯದಂಚಿನಲ್ಲಿ ಸೌರಶಕ್ತಿ ಬೇಲಿ ನಿರ್ಮಾಣ/ನಿರ್ವಹಣೆ, ಆಸೆಡೆ 


ಕಂದಕ ನಿರ್ಮಾಣ/ನಿರ್ವಹಣೆ ಮಾಡಲಾಗಿದ್ದು ಮತ್ತು ರೈಲ್ವೆ ಹಳಿಗಳನ್ನು 


ಉಪಯೋಗಿಸಿ ಬ್ಯಾರಿಕೇಡ್‌ ನಿರ್ಮಿಸುವ, ಕಾಮಗಾರಿಯನ್ನು 
ಕೈಗೊಳ್ಳಲಾಗಿದೆ 3 


ಕಳ್ಳಬೇಟೆ" ತಡೆ ಶಿಬಿರಗಳಿಗೆ ಹಾಗೂ api Response Teams (RRT) 


ಗಳನ್ನು ಅಂದರೆ ಕಾಡಾನೆ ಏಮ್ಮಟ್ಟಿಸುವ ತಂಡಗಳನ್ನು ಲಚಿಸಿ | 


- ಕಾಡಾನೆಗಳನ್ನು ಕಾಡಿಗೆ ಹಿಮ್ಮೆಟ್ಟಿಸುವ ಕಾರ್ಯ ಕೈಗೊಳ್ಳಲಾಗುತ್ತಿದೆ 


ಹಾಗೊ eles. Nಂwಂkಗg ಮೊಲಕ: ಮಾಹಿತಿ ಪಂವಹನ 


"6. “ಕಾಡಾನೆಗಳ ಮಾಹಿತಿಯನ್ನು ಸಂಗ್ರಹಿಸಲು 24 ಗಂಟೆ 


ಕಾರ್ಯನಿರ್ವಹಿಸುವ ಮಾಹಿತಿ ಕೇಂದ್ರ ಸ್ಥಾಪಿಸಲಾಗಿದೆ. 


ಕಾಡಾನೆ ' ಗುಂಪಿನಲ್ಲಿದ್ದ ಪಯಸ್ಕ ಹೆಣ್ಣಾಸೆಯನ್ನು ಗುರುತಿಸಿ ಅದಕ್ಕೆ 
ರೇಡಿಯೋ ಕಾಲರ್‌ ಅಳವಡಿಸಿ ಅನೆಗಳ ಚಲನವಲನಗಳ ಬಗ್ಗೆ 


- ಎಸ್‌.ಎಂ.ಎಸ್‌. ಹಾಗೂ ವಾಟ್ಸಾಪ್‌ ಮೂಲಕ ಜನರಿಗೆ ಮಾಹಿತಿಯನ್ನು 


ನೀಡಿ ಮಾನವ ಪ್ರಾಣಹಾನಿ ಹಾಗೂ ಮಾಸವ ಗಾಯ ತಪ್ಪಿಸಲು ಕ್ರಮ 
ವಹಿಸಲಾಗುತ್ತಿದೆ. 


ಸಾರ್ವಜನಿಕರಿಗೆ ಉಪಟಳ ನೀಡುತ್ತಿರುವ ಪ್ರಂಡಾನೆಗಳನ್ನು ಗುರುತಿಸಿ, 


ಸೆರೆಹಿಡಿದು ಆಗ್ನಿರದಾಗ್ಣೆ ಆನೆ: ಶಿಬಿರಗಳಿಗೆ ಸ್ಥಳಾಂತರೆಸಲಾಗಿದೆ. 


[Ch 
5 


ಉತ್ತರ 


-|- -—-ಪಡೆಯನ್ನು-ರಚಿಸಿ-ಹಾವಳಿ-ಪ್ರದೇಶಗಳನ್ನು-ದುರುತಿಸಿ-ಜಸಸಂಪರ್ಕ-ಸಭೆ. 


9. ಚೆರತೆ; ರಾಜ್ಯದಲ್ಲಿ ಚಿರತೆ ಹಾವಳಿ ತಡೆಗಟ್ಟಲು ಎಲ್ಲಾ ಉಪ ಅರಣ್ಯ |. 


ಸಂರಕ್ಷಣಾಧಿಕಾರಿಗಳು ಮುಂಜಾಗ್ರತಾ ಕ್ರಮವಾಗಿ ತಮ್ಮ ತಮ್ಮ 
ವಿಭಾಗಗಳಲ್ಲಿ ೨-4 ಜನರನ್ನೊಳಗೊಂಡ ರಕ್ಷಣಾ ಫಡೆಯನ್ನು' ರಚಿಸಿ 
ಹಾವಳಿ ಪ್ರದೇಶಗಳನ್ನು ಗುರುತಿಸಿ ಜನಸಂಪರ್ಕ ಸಭೆ ನಡೆಸಲು ಹಾಗೂ 
ಮುಂಜಾಗ್ರತಾ ಕ್ರಮವಾಗಿ 'ಹಾವಳಿ ಇರುವ ಕಡೆ ರಾತ್ರಿ ಗಸ್ತು ಮಾಡಲು 
ಮತ್ತು ಚಿರತೆ ಹಿಡಿಯಲು ಬೇಕಾದ ಬೋಸು, Trenquitzer Gun ಮತ್ತಿತರೆ 
ಉಪಕರಣಗಳನ್ನು. ಸಿದ್ದತೆ ಮಾಡಿಕೊಂಡು ಸಹಾಯಕ ಅರಣ್ಯ 
ಸಂರಕ್ಷಣಾಧಿಕಾರಿ ಮತ್ತು ವಲಯ ಅರಣ್ಯಾಧಿಕಾರಿಗೆಳೊಂದಿಗೆ ಬೇಟಿ 
ನೀಡಿ ಸಾರ್ವಜನಿಕರಿಗೆ ತಿಳುವಳಿಕೆ ನೀಡುವುದಲ್ಲದೇ, ಅದರಲ್ಲೂ 
ಕಾಡಂಬೆನಲ್ಲಿ ವಾಸಿಸುವ ಜನರಿಗೆ ಹೆಚ್ಚಿನ ತಿಳುವಳಿಕೆ ನೀಡುವಂತೆ ' 
ರಾಜ್ಯದ ಎಲ್ಲಾ ಅರಣ್ಯ ಸಂರಕ್ಷಣಾಧಿಕರಿಗಳಿಗೆ ಹಾಗೂ ಉಪ ಅರಣ್ಯ 
ಸಂರಕ್ಷಣಾಧಿಕಾರಿಗಳಿಗೆ ನಿರ್ದೇಶನ ನೀಡಲಾಗಿದೆ. 


10. ಹುಲಿ: ರಾಜ್ಯದಲ್ಲಿ. ಹುಲಿ ಹಾವಳಿ ಕೆಂಡುಬಂದಂತಹ ಸಂದರ್ಭದಲ್ಲಿ 
ಹಾವಳಿ ತಡೆಗಟ್ಟಲು “ಅರಣ್ಯಾಧಿಕಾರಿಗಳಿಗೆ ಮುಂಜಾಗ್ರತಾ ಕ್ರಮವಾಗಿ 
ತಮ್ಮ ತಮ್ಮ ವಿಭಾಗಗಳಲ್ಲಿ. 3-4 ಜನರನ್ನೊಳಗೊಂಡ ರಕ್ಷಣಾ 


ನಡೆಸಲು ಹಾಗೂ ಮುಂಜಾಗ್ರತಾ ಕ್ರಮವಾಗಿ ಹಾವಳಿ ಇರುವ ಕೆಡೆ 
ಹೆಗೆಲು-ರಾತ್ರಿ ಗಸ್ತು ಮಾಡಲು ಮತ್ತು ಹುಲಿ ಹಿಡಿಯಲು ಬೇಕಾದ 
ಬೋನು, 781401 6೧ ಮತ್ತಿತರೆ ಉಪಕರಣಗಳನ್ನು ಸಿದ್ಧತೆ 
ಮಾಡಿಕೊಂಡು ಸಂಬಂಧಪಟ್ಟ ಅರಣ್ಯಾಧಿಕಾರಿಗಳು ಸ್ಥಳಕ್ಕೆ ಬೇಟಿ ನೀಡಿ 
ಸಾರ್ಪಜನಿಕರಿಗೆ, ಅರಿವು ನೀಡುವುದಲ್ಲದೇ, ಅದರಲ್ಲೂ ಕಾಡಂಚಿನಲ್ಲಿ 
ವಾಸಿಸುವ ಜನರಿಗೆ ಹೆಚ್ಚಿನ ತಿಳುವಳಿಕೆ ನೀಡಲಾಗುತ್ತಿದೆ. 


1. ಕರಡಿ: ರಾಜ್ಯದಲ್ಲಿ ಕರಡಿ ಹಾವಳಿ ಕಂಡು ಬಂದಂತಹ ಸಂದರ್ಭದಲ್ಲಿ 
ಕೆಳ್ಳಬೇಟೆ ತಡೆ ಶಿಬಿರ / ಕ್ಷಿಪ್ರ ತಡೆ ಶಿಬಿರದ ಸಿಬ್ಬಂದಿಯ ಮೂಲಕ 
ಕರಡಿಯನ್ನು ಹಿಮ್ಮೆಟ್ಟಿಸುವ ಕಾರ್ಯವನ್ನು ಕೈಗೊಳ್ಳಲಾಗುತ್ತಿದೆ. 


ಸಟ 


ರಾಜ್ಯದಾದ್ಯಂತ ಎಷ್ಟು 
ಹಳ್ಳಿಗಳಲ್ಲಿ ಕ್ರೂರ ಮೃಗಗಳು 
ಸಾಕು ಫ್ರಾಣಿಗಳ ಮೇಲೆ 


ದಾಳಿ ಮಾಡಿರುವ: 


ಪ್ರಕರಣಗಳು ದಾಖಲಾಗಿವೆ; 


"| ಇದರಿಂದ ಎಷ್ಟು 


ಕುಟುಂಬಗಳಿಗೆ ಸಷ್ಟವಾಗಿದೆ; 


| ಇದಕ್ಕೆ ಸರ್ಕಾರ ಯಾವ ರೀತಿ 


ನೆರವು ನೀಡಿದೆ? (ಮಾಹಿತಿ 
ನೀಡುವುದು) 


ಕಳೆದ ೦2 ವರ್ಷದಲ್ಲಿ ವನ್ಯಪ್ರಾಣಿಗಳ ಹಾವಳಿಯಿಂದ ಉಂಟಾದ. ಸಾಕುಪ್ರಾಣಿ ಹತ್ಯೆ 
ಪ್ರಕರಣಗಳ ವಿವರ ಕೆಳಕಂಡಂತಿದೆ. 


ಸಾಕುಪ್ರಾಣಿ ಹತ್ಯೆ: 
ಕ್ರ.ಸಂ ಪರ್ಷ 
ಪ್ರಕೆರಣಗಳು 
1 2019-20 2149 
2 2020-21. 3019 
13 202-22 | 180 
3 (ಆಗಸ್ಟ್‌ 2021ರ ವರೆಗೆ) 


ವನ್ಯಪ್ರಾಣಿಗಳ ದಾಳಿಯಿಂದ ಉಂಟಾಗುವ ಸಾಕುಪ್ರಾಣಿ ಹತ್ಯೆ ಪ್ರಕರಣಗಳಲ್ಲಿ 
ಸರ್ಕಾರದ ಆದೇಶ ಸಂಖ್ಯೆ: ಅಪಜೀ 109 ಎಫ್‌ಎಪಿ 2೦4. ದಿನಾಂಕ: 
13.08.2014ರಸ್ವಯ ಕುರಿ, ಮೇಕೆ ಮೃತಪಟ್ಟಲ್ಲಿ ರೂ.5.0೦೦/-ಗೆಳ ದಯಾತ್ಮಕ 
ಧನವನ್ನು ಪಾಪತಿಸಲಾಗುತ್ತಿದೆ. Ns 


ವನ್ಯಪ್ರಾಣಿ ದಾಳಿಯಿಂದ ಹೆಸು, ಎತ್ತು, .ಎಮ್ಮೆ' ಮತ್ತು ಕೋಣ ಮೃತಪಟ್ಟಲ್ಲಿ 
ಸರ್ಕಾರದ ಆದೇಶ ಸಂಖ್ಯೆ: ಅಪಜೀ 14 ಎಫ್‌ ಎಪಿ 2020, ದಿಸಾಂಕ: 


20.04.2021 ರನ್ಯಯ ಎಸ್‌.ಡಿ.ಆರ್‌.ಎಫ್‌ (State disaster Response Fund) 


| ರಲ್ಲಿನ ದರೆಗಳಂತೆ 2021-22 ನೇ ಸಾಲಿನಿಂದ ಜಾರಿಗೆ ಬರುವಂತೆ ರೂ.30,000/-. 


ಗಳ ಗರಿಷ್ಠ ಮೊತ್ತದ ದಯಾತ್ಮಕ ಧನವನ್ನು ಪಾವತಿಸಲಾಗುತ್ತಿದೆ. 


ಸಂಖ್ಯೆ: ಅಪಜೀ 180 ಎಫ್‌ಡಬ್ಬ್ಯೂ ಬಿಲ್‌ 2021 


\, A 
ಪುಚ್‌ 
-ಅರೆದ್ಯ, ಆಹಾರ್ಮಷಸಗರಿಕ ಸರಬರಾಜು ಮತ್ತು 


. ಗ್ರಾಹಕರ ವ್ಯವಹಾರಗಳ ಸಚಿವರು 


FEE Conlon OOOO 
EX KN 


- ಅಸುಬಂಧ-1 
ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರಾದ ಶ್ರೀ ಎಂಸಾರಾಯಣಸ್ವಾಮಿ ಇವರ ಪ್ರಶ್ನೆ ಸಂಖ್ಯೆ: 893ಕ್ಕೆ ಉತ್ತರ 


ಮಾನವ ಪ್ರಾಣ ಹಾನಿ | 
RB ಮೊತ್ತ ಕೂಗಿ] | 
ಇ pre) i 
ತ್ರಸಂ ವಿಭಾಗ . 2019-20 2020-21 (5-6೨-3026 ವರೆಗೆ 
Tu ae ಮೊತ್ತ ಪುರ ಮೊತ್ತ 
Fh ರಾವನನಣಕ [ಅನು 1000 2 ಚರತ 75:00 
. | ಬಂಗಳೊರು ಗ್ರಾಮಾಂತರ 'ಇನ್ಟೆ | 
ಬೆಂಗಳೊರು | 
2 ಳೋ i (ಆನೆ) 5.00 - - [. 
ಗ್ರಾಮಾಂತೆರ . | 
ರುಘಟ್ಛ 7 8 
3. ಬನ್ನೇರುಘಟ್ಟಿ 1 (ಅನೆ) 750 1 (ಆನೆ) 750 02 (ಅನೆ) 1500 
ರಾ.ಉ 
4. ಕೋಲಾರ 4 (ಆನೆ) 30.00 3(ಆನು |. 25% 02 (ಆನೆ) 15.00 
5. ಚೆಕ್ಷಬಳ್ಳಾಪುರ — — — — | 
[3 ¥ IR j 
6. ಬೆಳಗಾವಿ - — — — | 
7. ಬಾಗಲಕೋಟಿ | 1 (ಮೊಸಳಿ) 500 1 (ಮೊನಳೆ) 750 
$. ಬಿಜಾಪುರ — — 1 (ತೋಳ) 7.50 
[_ - E ; 
NE 7 ಇರರ | 
. ಬಳ್ಳಾರಿ 12.50 — — — — j 
೪ 1 (ಮೊಸಳೆ) | 
10. ಚಿತ್ರದುರ್ಗ 1 (ರಡಿ) 5.00 - 1 [ | 
I. ದಾವಣಗೆರೆ — — — — 
7 ಫೊಪ್ಪಳ Ss 7 ಆರತ 15.00 
ಚಾಮರಾಜನಗರ ಜಿಲ್ಲೆ ; 
3. ಬಿ.ರ್‌.ಟಿ 1 (ಆನೆ) 5.00 2 (ಆನ) 15.00 | 
i 
14. ಕಾವೇರಿ 1 (ಆನೆ) 5.00 1 (ಆನೆ) 750 " | 
5. ಮಲ್ಯ ಮಹದೇಶ್ವರ] 4 ಆನೆ 3000 1 (ಆಕ) 730 ‘ 
J 7 
16. ಬಂಡೀಪುರ 27.50 3 (ಆನೆ \ 
€ಮು 2 (ಹುಲಿ) (ಆನೆ) 22.50 
ಚಿಕ್ಕಮಗಳೂರು ಜಿಲ್ಲೆ 
_ 2(ಆನೆ) ” 
1. ಚಿಕ ಮಗಳೂರು 15.00 01 (ಆನೆ 75 | 
% ನ 11 (ಔಾಡುಹಂದಿ) (ಆನು) 0 | 
18. ಭದ್ರಾ - — — — ‘ 
| p IR 
19. ಕೊಪ್ಪ 1250 - - 
“ಪ (ಕಾಡುಕೋಣ) 
4 
20. ಧಾರವಾಡ - - - — - 
21 ಗದಗ - — _ - _ _ j 
22 ಹಾವೇರಿ — - — — _ _ 


Ny 


23. ಬೀದರ್‌ 1 (ಕರಡಿ) 7.50 AE KS 
24. ಕಲುಬರಗಿ 1 (ಕಾಡುಹಂದಿ) | 500 1 (ಕಾಡುಹಂದಿ) 7.50 
25. ರಾಯಚೂರು -1(ೋಳ |.750 2 (ಮೊಸಳೆ) 15.00 
26. ಯಾದಗಿರಿ 1 (ಮೊಸಳಿ) 5.00 1 (ಮೊಸಳೆ) 7.50 — - 3 
ಹಾಸನ ಜಿಲ್ಲೆ ; | ೫ 
27. ಹಾಸನ 3 (ಆನೆ) 15.00 5 (ಆನೆ) 37.50 02 (ಆನೆ "'| 1500 
ತುಮಕೂರು ಜಿಲ್ಲೆ 
2 JN 3250 2 (ಚರತ) 

4 ಚಿರತೆ) i 15409 
ಕೊಡಗು ಜಿಲ್ಲೆ 
29. ಮಡಿಕೇರಿ 2 (ಆನೆ) 1250 4 (ಆನೆ) 30.00 02 (ಆನೆ) 15.00 

1 (ಆನ) 3 (ಆನು 
30. ವಿರಾಜಪೇಟೆ 1250 45.00 02 (ಆನೆ 15.00 

ಜನ |] ಟಾಡುಕೋಣ) 3 (ಯಲೆ) (ಆನೆ) 
31. ಮಡಿಕೇರಿ ವಜೀ |. 1(ಆನೆ 5.00 i 
ಉಡುಪಿ ಜಿಲ್ಲೆ 
A AES IC - _ 
ಲಿ) ke Pr 
2 ಣಾಡುಕೋಣ) | ೨0೦0 
33 ಮಂಡ್ಯ - ಈ - - 
ಮೈಸೂಗು ಜಿಲ್ಲೆ 
37 ಮೈಸೂರು 2 [2 Ta) T7150 ನಾನ - 
35. ನಾಗರಹೊಳೆ | ps ME ಹುಲಿ) pe 0 (1 ಹುಲಿ) - 750 
ಶಿವಮೊಗ್ಗ ಜಿಲ್ಲೆ 
[i 
36. ಭದ್ರಾವತಿ | | } ರಡಿ) 7.50 
ಹಟ್ಟಿ 0. 250]. | 3050 | 12 |: 9000 


